ಕರ್ನಾಟಕ ವಿಧಾನ ಪರಿಷತ್ತು 


336 


ಕಟ್ಟಡಗಳಿಗೆ ವಾಸ ಯೋಗ್ಯ ಪ್ರಮಾಣ ಪತ್ರ 


ನೀಡುವ ಸಮಯದಲ್ಲಿ ಅಗ್ನಿಃ ಶುಮಕ ದಳದಿಂದ. 


ನಿರಾಕ್ಷೇಪಣಾ ಪತ್ರವನ್ನು ಪಡೆಯುವುದನ್ನು 
ಕಡ್ಡಾಯಗೊಳಿಸಲಾಗಿದೆಯೇ: 


3% ರ್‌ p) 
2 ಸದಸ್ಯರ ಹೆಸರು ಶ್ರೀ ಎನ್‌, ರವಿಕುಮಾರ್‌ (ವಿಧಾನ 
ಸಜಿಯಿಂದ ಚುನಾಯಿತರಾದವರು) 
13 ಉತ್ತರಿಸುವ ದಿನಾಂಕ. 10-12-2020 
ಉತ್ತರಿಸುವವರು ಮಾನ್ಯ ಮುಖ್ಯಮಂತ್ರಿಗಳು 
. ಕಸಂ ಪ್ನೆ ಉತ್ತರ 
ಅ) | ಬೆಂಗಳೂರು ಮಹಾನಗರದಲ್ಲಿ ಬಹು ಮಹಡಿ ಬೃಹತ್‌. ಬೆಂಗಳೂರು ಮಹಾನಗರ 


ಪಾಲಿಕೆಯಲ್ಲಿ ಬಹುಮಹಡಿ ಕಟ್ಟಡಕ್ಕೆ ನಕ್ಷೆ 
ಮಂಜೂರಾತಿ ನೀಡುವ ಸಮಯದಲ್ಲಿ ಕಟ್ಟಡ 
ಮಾಲೀಕರು / ಅಭಿವೃದ್ಧಿದಾರರು ಅಗ್ನಿಶಾಮಕ 


| ಇಲಾಖೆಯಿಂದ ನಿರಾಕ್ಷೇಪಣಾ ಪತ್ರವನ್ನು (Fire 
N೦€) ಪಡೆಯುವುದು ಕಡ್ಡಾಯಗೊಳಿಸಲಾಗಿರುತ್ತದೆ 


ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಕ್ಷಿಯರೆನ್ಹ್‌ 


| ಪತ್ರ (Fire Clearance) ನೀಡಿದ ಸಂತರವೇ 


ಪಾಲಿಕೆಯಿಂದ `" ಬಹುಮಹಡಿ" ಕಟ್ಟಡಗಳಿಗೆ 
ವಾಸಯೋಗ್ಯ ಪ್ರಮಾಣ ಪತ್ರಗಳನ್ನು ನೀಡಲಾಗುತ್ತದೆ. 


ಆ) 


ವಾಸ 'ಯೋಗ್ಯ ಪ್ರಮಾಣಪತ್ರ ಪಡೆದ ಬಳಿಕ 
ಅಗ್ನಿ ಶಾಮಕ ವಾಹನವು ಓಡಾಡಲು 
ನಿಗಧಿಪಡಿಸಿದ ಜಾಗದಲ್ಲಿ ಬಹುಮಹಡಿ 
ಕಟ್ಟಡಗಳು, ಪಾರ್ಕ್‌, ಜಿಮ್‌ ಮುಂತಾದ 


ಶಾಶ್ವತ : ಕಾಮಗಾರಿಗಳ ಮೂಲಕ 


ಸೌಲಭ್ಯಗಳನ್ನು ನೀಡುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: ಈ "ಅಕ್ರಮ 


ನಿರ್ಮಾಣಗಳನ್ನು ತೆರವುಗೊಳಿಸಲು ಅಥವಾ 
ಈಗಾಗಲೇ ನೀಡಿರುವ ವಾಸಯೋಗ್ಯ ಪ್ರಮಾಣ 


ಪತ್ರವನ್ನು ಹಿಂಪಡೆಯಲು ಸರ್ಕಾರ 
ಕ್ರಮಕೈಗೊಂಡಿದೆಯೇ: 


ಅಗ್ನಿಶಾಮಕ ಇಲಾಖೆಯಿಂದ ಕ್ಷಿಯರೆನ್ಸ್‌ ಪತ್ರ 
(Fire Clearance): ಪಡೆದು ಪಾಲಿಕೆಯಿಂದ 
ಬಹುಮಹಡಿ ಕಟ್ಟಡಗಳಿಗೆ ವಾಸಯೋಗ್ಯ ಪ್ರಮಾಣ 
ಪತ್ರ ಪಡೆದ ' ನಂತರ. ಅಗ್ನಿ ಶಾಮಕ 
ಇಲಾಖೆಯವರು ನಿಯಮಾನುಸಾರ ಪರಿಶೀಲನೆ 
ನಡೆಸಿ ನವೀಕರಿಸಿದ ಕ್ಷಿಯರೆನ್ಸ್‌ ಪ್ರಮಾಣಪತ್ರವನ್ನು 
ನೀಡಬೇಕಾಗಿರುತ್ತದೆ. 


ನಗರ ಯೋಜನೆ ವಿಭಾಗದಿಂದ 
ವಾಸಯೋಗ್ಯ ಪ್ರಮಾಣಪತ್ರವನ್ನು ನೀಡಿದ ನಂತರ 
ಯಾವುದೇ ವಾಸಯೋಗ್ಯ ಪ್ರಮಾಣಪತ್ರವನ್ನು 
ಹಿಂಪಡೆದಿರುವುದಿಲ್ಲ. 


ಇ) 


ಇದುವರೆಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 
ಎಷ್ಟು ಬಹು ಮಹಡಿ ಕಟ್ಟಡಗಳ ವಾಸಯೋಗ್ಯ 
ಪ್ರಮಾಣಪತ್ರವನ್ನು ರದ್ದುಗೊಳಿಸಲಾಗಿದೆ: ಎಷ್ಟು 
ಬಹುಮಹಡಿ ಕಟ್ಟಡಗಳನ್ನು ವಾಸಯೋಗ್ಯ 


ಪ್ರಮಾಣಪತ್ರ ನೀಡಿದ ಬಳಿಕ ಪರಿಶೀಲನೆ: 


ನಡೆಸಲಾಗಿದೆ: (ವಿವರ ನೀಡುವುದು) 


ನಗರ ಯೋಜನೆ ವಿಭಾಗದಿಂದ ಯಾವುದೇ 
ವಾಸಯೋಗ್ಯ ಪ್ರಮಾಣಪತ್ರವನ್ನು 
ರದ್ದುಪಡಿಸಿರುವುದಿಲ್ಲ. 

ವಾಸಯೋಗ್ಯ ಪ್ರಮಾಣಪತ್ರವನ್ನು ನೀಡಿದ 
ಸಂತರ : ಪರಿಶೀಲನೆ ನಡೆಸಲು: ಸಂಬಂಧಪಟ್ಟ 
ವಿಭಾಗಗಳ ಕಾರ್ಯಪಾಲಕ ಅಭಿಯಂತರರುಗಳಿಗೆ ' 
ಮತ್ತು ಉಪ ವಿಭಾಗಗಳ ಸಹಾಯಕ 
ಕಾರ್ಯನಿರ್ವಾಹಕ ಅಭಿಯಂತರರುಗಳಿಗೆ ಅಧಿಕಾರ 


ಎರ. 


ವಲಯ 


| ಪ್ರತ್ಯಾಯೋಜನೆ ಮಾಡಲಾಗಿರುತ್ತದೆ. 
ಮುಖ್ಯ ' ಅಭಿಯಂತರರು ರವರುಗಳಿಂದ | 
ವಾಸಯೋಗ್ಯ ಪ್ರಮಾಣಪತ್ರ ನೀಡಿದ ಬಳಿಕ 
ಪರಿಶೀಲನೆ ನಡೆಸಿದ ಯಾವುಜೀ ವರದಿಯು 
ಸ್ಪೀಕೃತವಾಗಿರುವುದಿಲ್ಲ. f 
ಈ) | ಬೆಂಗಳೂರು ನಗರದಲ್ಲಿ ಅಧಿಕಾರಿಗಳು ಲಂಚ 
ಪಡೆದು ವಾಸಯೋಗ್ಯ ಪ್ರಮಾಣಪತ್ರ (ಓ.ಸಿ) | 
ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 


| ಮೇಲೆ ಕ್ರಮ ಕೈಗೊಳ್ಳಲಾಗಿದೆ? 


ನೀಡುತ್ತಿರುವುದು 
ಬಂದಿದೆಯೇ? ಈ. ಕುರಿತು ಎಷ್ಟು ಅಧಿಕಾರಿಗಳ 


ನಅಇ 384 ಎಂಎನ್‌ಯು 2020 


ಬತ 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


